ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ; 
ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಜವರು 


ಕರ್ನಾಟಕ ವಿಧಾನ ಪರಿಷತ್ತು 


1383 

ಶ್ರೀ ಹೆಚ್‌.ಎಂ.ರಮೇಶ ಗೌಡ 

18/03/2020 

ಉಪ ಮುಖ್ಬುಮಂತ್ರಿಗಳು ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು 


Re 


ಆ) 


ಕಸ T 


ಪ್ರಶ್ನೆ 


0. 
8) ರಾಜ್ಯದ್ಲರುವ ಹಾಸ್ಟೆಲ್‌ಗಳ ಸಂಖ್ಯೆ ಎಷ್ಟು; ಸಮಾಜ ಕಲ್ಯಾಣ ಇಲಾಖೆಯ ವತಹಂದ ರಾಜ್ಯದ್ದಾ 1867 ಪರಿಶಿಷ್ಟ ಹಾತಿಯ'ಸ್‌ 5 
ಎಲ್ಲಾ ಹಾಸ್ಟೆಲ್‌ಗಳಗೂ ಮೂಲಭೂತ ನಿಲಯಗಳನ್ನು ನಡೆಸಲಾಗುತ್ತಿರುತ್ತದೆ. ಈ ಪೈಕಿ 15೭೮ ವಿದ್ಯಾರ್ಥಿ ನಿಲಯಗಳು ಸ್ವಂತ ಕಟ್ಟಡದಲ್ಲ ಹಾಗೂ 


ಸೌಕರ್ಯಗಳನ್ನು ಸೂಕ್ತ ರೀತಿಯಲ್ಲಿ 
ಒದಗಿಸಲಾಗಿದೆಯೇ; (ಜಲ್ಲಾವಾರು ಮಾಹಿತಿ 
ನೀಡುವುದು) 


FN a 


ಉತ್ತರ 


ರ್ಕಾರಿ ವಿದಾರ್ಥಿ 


341 ವಿದ್ಯಾರ್ಥಿ ನಿಲಯಗಳು ಬಾಡಿಗೆ! ಬಾಡಿಗೆ ರಹಿತ ಕಟ್ಣಡಗಳಲ್ಲ ನಡೆಯುತ್ತಿರುತ್ತವೆ. ಈ ಪೈಕಿ 17 
ವಿದ್ಯಾರ್ಥಿ ನಿಲಯಗಳಗೆ ಪ್ಪಂತ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ವಿವಿಧ ಹಂತಗಳಲ್ಲ 
ಪ್ರಗತಿಯಲ್ಲರುತ್ತವೆ. 164 ವಿದ್ಯಾರ್ಥಿ ನಿಲಯಗಳಗೆ ಪ್ವಂತ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನಗಳನ್ನು 
ಪಡೆಯಲಾಗಿದ್ದು, ಠಃ ಪೈಕಿ ನಿವೇಶನಗಳನ್ನು ಇಲಾಖೆಯ ವಶಕ್ಕೆ ಹಸ್ತಾಂತರ ಪಡೆಯಲಾಗಿರುವ 100 ವಿದ್ಯಾರ್ಥಿ 
ನಿಲಯಗಳಣೆ ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ರೂ.463.58 ಕೋಟಗಳನ್ನು ಜಡುಗಡೆ 
ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಸಲಾಗಿರುತ್ತದೆ. ಬಾಕಿ ೦6 ವಿದ್ಯಾರ್ಥಿ ನಿಲಯಗಳಗೆ 
ನಿವೇಶನಗಳನ್ನು ಪಡೆಯಲು ಕ್ರಮವಹಿಸಲಾಗಿರುತ್ತದೆ. ಕಟ್ಟಡಗಳಗೆ ಸಂಬಂಧಿಸಿದಂತೆ ಜಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-1ರಲ್ಲ ನೀಡಿದೆ. 


ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖಾ ವತಿಯಿಂದ 136 ಮೆಟ್ರಕ್‌ ಪೂರ್ವ ಹಾಗೂ 119 ಮೆಟ್ರಕ್‌ ನಂತರದ 
ಒಟ್ಟು 2೮ರ ವಿದ್ಯಾರ್ಥಿನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವ 
ಜಲ್ಲಾವಾರು ಮಾಹಿತಿಯನ್ನು ಅನುಬಂಧ-2ರ್ಲ ನೀಡಿದೆ. 


ಇಲಾಖೆಯ ಎಲ್ಲಾ ವಿದ್ಯಾರ್ಥಿ ನಿಲಯಗಳಲ್ಲನ ನಿಲಯಾರ್ಥಿಗಳಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು 
ಅನುದಾನದ ಲಭ್ಯತೆಗನುಗುಣವಾಗಿ ಕಲ್ತ್ಪಸಲಾಗಿರುತ್ತದೆ. 


ಹಾಗಿದ್ದಲ್ಲ, ಇನ್ನೂ ಹಲ 
ಶೌಚಾಲಯ, 
ಮೂಲಭೂತ 


ಅಹಾರ, ಹಾಸಿಗೆ ಇಸ್ನಿತರೆ 
ವಿಷಯಗಳಲ್ಪ ಉತ್ತಮ 


ಗುಣಮಟ್ಟದಿಂದ ಕೂಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆ: 


ಹಾಸ್ಸಲ್‌ಗಕು'| ಬಂದಡೆ 


* ವಿದ್ಯಾರ್ಥಿನಿಲಯಗಳಲ್ಲ ನಿಲಯಾರ್ಥಿಗಳಗೆ ಅವಶ್ಯಕ ಮೂಲಭೂತ ಸೌಕರ್ಯಗಳಾದ ಹಾಸಿಗೆ ಹೊದಿಕೆ, 
ಟೂ ಟೈರ್‌ ಕಾಟ್‌ಗಳು, ಸೊಲಾರ್‌ ವಾಟರ್‌ ಹೀಟರ್‌ಗಳು, ಸಿಸಿಟವಿಗಳ ಅಳವಡಿಕೆ, ಜಂಕ್‌ ಟ್ರಂಕ್‌ಗಳೆ 
ಹಾಗೂ ಇನ್ನಿತರೇ ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ರಾಜ್ಯವಲಯದಿಂದ ನಿಯಮಾನುಸಾರ 
ಬರೀದಿಸಿ ಒದಗಿಸಲಾಗುತ್ತಿದೆ. 


ಜಾ! 


ಗುಣಮಟ್ಟದಿಂದ ಕೂಡಿರಲು 
ಇ, ಕೈಗೊಂಡ ಕ್ರಮಗಳೇನು 


ನ ಮೂಲಭೂತ ಸೌಕರ್ಯಗಳು 
ನ 


ಹಾಸ್ನಲ್‌ 
ಇಲ್ಲದಿರುವುದು ಆಹಾರವನ್ನು 
ಕೊಳಕಾದ ಸ್ಥಕದಲ್ಲ ತಯಾರಿಸುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಉ) | ಐಂದೆದ್ದಲ್ಲ ಈ ಸಂಬಂಧ ಸರ್ಕಾರ ಕೈಗೊಂಡ 
ಕ್ಷಪ  ಕಾರ್ಯಗಳೇನು ಸಂಬಂಧಪಟ್ಟ 
ಅಧಿಕಾರಿಗಳು ಮುಂಬರುವ ದಿನಗಳಲ್ಲ ಈ 
ರೀತಿಯ ತಪ್ಪು ಎಸಗದಂತೆ ಸರ್ಕಾರವು 


ಮುನ್ನೆಚ್ಚರಿಕೆ ವಹಿಸುವುದೇ: 


ರಿ 


ಛಿ 
ನೀರು ಹಾಸಿಗೆ ಇನ್ನುಆದ 
ಮೂಲಭೂತ ಸೌಕರ್ಯಗಳನ್ನು ಉನ್ನತ 
ದರ್ಜೆಗೆ ಏರಿಸಲು ಸರ್ಕಾರದ pe 
ನೀಡಲಾಗಿರುವ ಕಾಲಮಿತಿ ಎಷ್ಟು (ಪೂರ್ಣ 
ವಿವರ ನೀಡುವುದು). 


* ನಿಲಯಾರ್ಥಿಗಳ ವಾಸ್ತವ್ಯಕ್ಕೆ ಅನುಕೂಲವಾಗಲು ಬಾಡಿಗೆ ಕಟ್ಟಡಗಳಲ್ಲ ನಡೆಯುತ್ತಿರುವ 
ವಿದ್ಯಾಥಿೀನಿಲಯಗಳಗೆ ಪಂತ ಕಟ್ಟಡಗಳ ನಿರ್ಮಾಣ ಮಾಡಿ, ವಾಸದ ಕೊಠಡಿಗಳು, ಸ್ನಾನದ ಕೊಠಡಿಗಳು, 
ಶೌಚಾಲಯಗಳು ಸೇರಿದಂತೆ ಮುಂತಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. 


* ಸ್ನಂತ ಕಟ್ಟಡದಲ್ಲ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿನಿಲಯಗಳಣಗೆ  ದುರ್ಳಿ/ಉನ್ನತೀಕರ |' 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. 
ಇಂ €ಂ' (°) ಬಂದಿ ದಿಲ್ಲ. 


ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಿಸಲಾಗುತ್ತಿರುವ ಪರಿಶಿಷ್ಠ ಜಾತಿ ವಿದ್ಯಾರ್ಥಿ ನಿಲಯಗಳಲ್ಲ ಸ್ವಂತ 
ಕಟ್ಟಡ ಹೊಂದಿರುವ 764 ಸಂಖ್ಯೆಯ ವಿದ್ಯಾರ್ಥಿ ನಿಲಯಗಳಲ್ಲ ವಿದ್ಯಾರ್ಥಿಗಳ ರಕ್ಷಣೆ ಹಾಗೂ ಹಿತದೃಷ್ಟಿಬಂದ 
ಸಿ.ಸಿ.ಟ.ವಿ ಗಳನ್ನು ಅಳವಡಿಸಲು ಕ್ರಮಕ್ಯೆಗೊಳ್ಳಲಾಗಿದೆ. ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಉಳದ 
ವಿದ್ಯಾರ್ಥಿನಿಲಯಗಳಲ್ಲ ಅಳವಡಿಸಲು ಕ್ರಮವಹಿಸಲಾಗಿದೆ. 


ಪರಿಶಿಷ್ಠ ವರ್ಗಗಳ ವಿದ್ಯಾರ್ಥಿನಿಲಯಗಳಲ್ಲ ಭದ್ರತೆಯ ಹಿತದೃಷ್ಟಿುಂದ ಸಿ.ಸಿ.ಟಿ.ವಿ ಕ್ಯಾಮರಾಗಳನ್ನು 
ಅಳವಡಿಸಲಾಗಿದೆ ಹಾಗೂ ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲ ರಾತ್ರಿ ಕಾವಲುಗಾರರನ್ನು 
ಹೊರಸಂಪನ್ಮ್ಕೂಲದಿಂದ ನೇಮಕ ಮಾಡಿಕೊಂಡು ಕಾರ್ಯನಿರ್ವಹಿಸಲಾಗುತ್ತಿದೆ ದಿನಾಂಕ:೦4-12-2೦1೨ ರ 
ಸುತ್ತೋಲೆಯಲ್ಲ ವಿದ್ಯಾರ್ಥಿ ನಿಲಯಗಳ ಅಡುಗೆ ಕೋಣೆಯನ್ನು ಶುಚತ್ವವಾಗಿಟ್ಟುಕೊಳ್ಳುವಂತೆ ಎಲ್ಲಾ ಮಟ್ಟದ 
ಅಧಿಕಾರಿಗಳಗೆ ಸೂಚನೆ ನೀಡಲಾಗಿದ್ದು, ಅದರಂತೆ ಅಡುಗೆ ಕೋಣೆಗಳನ್ನು ಫಪ್ವಚ್ಛವಾಗಿಟ್ಟುಕೊಂಡು ಗುಣಮಟ್ಟದ 


ಆಹಾರವನ್ನು ವಿದ್ಯಾರ್ಥಿಗಳಗೆ ನೀಡಲಾಗುತ್ತಿದೆ. 
ಜ ಕಲ್ಯಾಣ ಇಲಾ ಎಲ್ಲಾ ವಿದ್ಯಾರ್ಥಿನಿ೮ ಅ ಅಗತ್ಯ ಮೂಲಭೂತ ಸೌಕರ್ಯಗಳಾದ ಉತ್ತೆ 
ಆಹಾರ, ಶುದ್ಧ ಕುಡಿಯುವ ನೀರು, ಹಾಸಿಗೆ ಹೊದಿಕೆ, ಬೆಡ್‌ಶೆಟ್‌ "ಡ್‌ಸೆಡ್‌ ಸೊಳ್ಳೆಪರದೆ ಹಾಗೂ ಇನ್ನಿ; ತರೆ 


ಸೌಕರ್ಯಗಳನ್ನು ಕಲ್ತಸಲು ಈ ಕೆಳಕಂಡ ಕ್ರಮಕೈಗೊಳ್ಳಲಾಗಿದೆ. 


* ಆಹಾರ- ಇಲಾಖೆಯ ವಿದ್ಯಾರ್ಥಿ ಸಿಲಯಗಳಗೆ ಉತ್ತಮ ಪೌಷ್ಠಿಕಾಂಶ ಆಹಾರವನ್ನು ಒದಗಿಸಲು 4 
ವಿಭಾಗವಾರು ವಿಂಗಡಿಸಿ ಆಯಾಯ ವಿಭಾಗದ ಪ್ರಚಅತ ಆಹಾರ ಪದ್ಧತಿಯಂತೆ ಮೆನು ಚಾರ್ಟ್‌ ಸಿದ್ಧಪಡಿಸಿ 
ನೀಡಲಾಗಿದ್ದು, ಅದರಂತೆ ಪ್ರತಿ ದಿನ ಊಟೋಪಚಾರವನ್ನು ನೀಡಲಾಗುತ್ತಿದೆ. 


ಶುದ್ಧ ಕುಡಿಯುವ ನೀರು:- ವಿದ್ಯಾರ್ಥಿನಿಲಯಗಳಲ್ಲ ಶುದ್ಧ ಕುಡಿಯುವ ನೀರು ಕಲ್ರಸಲು ವಾಟರ್‌ 
ಫ್ಯೂರಿಫ್ಯಯರ್‌ ಇಲ್ಲದೇ ಇರುವ 1೨8 ವಿದ್ಯಾರ್ಥಿನಿಲಯಗಳಣಗೆ ರೂ.೭.೨7 ಕೋಟಗಳ ಅನುದಾನವನ್ನು 
ಕೆಟಪಿಪಿ ನಿಯಮವಳಗಳನ್ನಯ ಜಲ್ಲಾಮಣ್ಣದಲ್ಲ ಅನುಷ್ಠಾನಗೊಳಸಲು ಕ್ರಮವಹಿಸಲಾಗಿದೆ. 


ಟೂಟಯರ್‌ ಕಾಟ್‌:- 2೦18-1೨ನೇ ಸಾಲಗೆ ವಿದ್ಯಾರ್ಥಿನಿಲಯಗಳಗೆ ಮಲಗಲು ಮಂಚಗಳನ್ನು 
ಒದಗಿಸುವ ಸಂಬಂಧ 10651 ಟೂ ಟಯರ್‌ ಕಾಟ್‌ಗಳನ್ನು ರಾಜ್ಯವಲಯದಿಂದ ರೂ.19.71 ಕೋಟಗಳ 
ವೆಚ್ಚದಲ್ಲ 213೦೭ ವಿದ್ಯಾರ್ಥಿಗಳಗೆ ಸೌಲಭ್ಯ ಒದಗಿಸಲಾಗಿದೆ. 2೦1೨-೭೦ನೇ ಸಾಅಗೆ ಅಗತ್ಯವಿರುವ ಟೂ 
ಟಿಯರ್‌ ಕಾಟ್‌ಗಳನ್ನು ರೂ.15.೦೦ ಕೋಟಗಳ ವೆಚ್ಚದಲ್ಲ ಒದಗಿಸಲು ಸಜಿ ವ ಸಂಪುಟದ ಅನುಮೋದನೆ 
ದೊರೆತಿದ್ದು, ಕೆಟಪಿಪಿ ನಿಯಮಗಳನ್ನಯ ನಿಯಮನುಸಾರ ಬರೀದಿಸಲು ಕ್ರಮವಹಿಸಲಾಗುವುದು. 


ಹಾಸಿಗೆ ಮತ್ತು ದಿಂಬು:- 2೦18-19ನೇ ಸಾಅನಲ್ಲ ಇಲಾಖೆಯ ವಿದ್ಯಾರ್ಥಿನಿಲಯಗಳಗೆ ಅಗತ್ಯವಿರುವ 
61382 ಸಂಖ್ಯೆಯ ಪ್ಯಾಕೇಟ್‌ ಕ್ರಿಂಗ್‌ ಮ್ಯಾಟ್ಟಸ್‌ಗಳನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 
ಸಂಘರವರಿಂದ ನಿಯಮಾನುಸಾರ ಖರೀದಿಸಲಾಗಿದೆ. ೭೦1೨-೭೦ನೇ ಸಾಲಗೆ ಅಗತ್ಯವಿರುವ ಆ6,648 
ಸಂಖ್ಯೆಯ ಹಾಸಿಗೆ ಮತ್ತು ದಿಂಬುಗಳನ್ನು ರೂ.18.32 ಕೋಟಗಳ ವೆಚ್ಚದಟ್ಲ ಬರೀದಿಸಲು ಸಚವ 
ಸಂಪುಟದ ಅನುಮೋದನೆ ನೀಡಿದ್ದು, ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 


ಹೊದಿಕೆ:- 2೦1೨-೭೦ನೇ ಸಾಅನಲ್ಲ ಇಲಾಖೆಯ ವಿದ್ಯಾರ್ಥಿನಿಲಯಗಳಗೆ 61382 ಸಂಖ್ಯೆಯ 
ಹೊದಿಕೆಗಳನ್ನು ಕರ್ನಾಟಕ ಕೈಮಗ್ಗ ಅಭವ್ರದ್ಧಿ ನಿಗಮ ನಿಯಮಿತ ಬೆಂಗಳೂರು ರವರಿಂದ 
ನಿಯಮಾನುಸಾರ ಬರೀದಿಸಲು ಕ್ರಮವಹಿಸಲಾಗಿದೆ. ಇನ್ನೂ ಅಗತ್ಯವಿರುವ 71,2೦9 ಸಂಖ್ಯೆಯ ಜಮಖಾನ 
ಬೆಡಶಿಟ್‌ ಹಾಗೂ ಬೆಡ್‌ಸ್ಟೇಡ್‌ಗಳನ್ನು ರೂ.6.15 ಕೋಟಗಳ ವೆಚ್ಚದಲ್ಲ ಒದಗಿಸಲು ಸಚವ ಸಂಪುಟದ 
ಅನುಮೋದನೆ ನೀಡಿದ್ದು, ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 


ಸಕಐ 188 ಪಕಪಿ ೭೦೭೦ 


(ಗೋವಿಂದ ಎರ:ಕಾರಜೋಳ) 
ಉಪ ಮುಖ್ಯಮಂತ್ರಿಗಳು'ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು 


ಸಂಖ್ಯೆ-1166 (1383) ಕ್ಜೆ 


-1 


Pp 


ಮಾನ್ಯ ಅಧಾನ ಪರಿಷತ್‌ ಸದಸ್ಯರಾದ ಶ್ರೀ ಹೆಜ್‌.ಎಂ. ರಮೇಶ ಗೌಡ ರವರ ಚುಕ್ಕೆ ರಹಿತ ಪ್ರಶ್ನೆ 


ಸಮಾಜ ಕಲ್ಯಾಣ ಇಲಾಖೆಯ ವತಿಯಂದ ನ 


pe KS 
[>] [¥] 
£ * 
w ಕಿ pa 
ಶ್ಲ $೪ 4 + | |o|o 
B 
6 
© I) 
%R 
5 % 
{ | K 
''g ಶ್ಯ y 
ye) » ™ 
3 & 
ಇ 
ps ¥ | 
§ Ke 
+ 


ರಾಮನಗರ 
ಚಿಕ್ಕಬಳ್ಳಾಪುರ 
ಶಿವಮೊಧ್ಧೆ 


ಬೆಂಗಳೂರು ನಗರ 


~ 

\ 
| 
wp 
% 
1] 
- 
R 

ಈ 
%ಿ 
B 


” 


ಜನೆ 


ಈ 


